ಸ 


ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


( 


1005 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವ ದಿನಾಂಕ; 10.೦3.2೦21 
ಉತ್ತರಿಸುವ. ಸಚಿವರು ಕಂದಾಯ ಸಚಿವರು 
ಕ್ರ.ಸಂ ಪಶ್ನೆ ಉತ್ತರ 
ಆ) 'ದಾವಣಣೆರೆ ವಿಶ್ಣನದ್ಯಾಲಯದ ವ್ಯಾಪ್ತಿಗೆ ಸೇರಿದ 
ದಾವಣಗೆರೆ ತಾಲ್ಲೂಕು ಕಸಬಾ ಹೋಬಳ. 
ಹೌದು 


ಶಾಮನೂರು ಗ್ರಾಮದ ಸರ್ವೆ ಸಂ.97 ರಲ್ಲ 4.31 
ಎಕರೆ ಜಮೀನನ್ನು ಜಲ್ಲಾ ಮಟ್ಟದ ಅಧಿಕಾರಿಗಳ 
ವಸತಿ ಗೃಹ ನಿರ್ಮಾಣಕ್ಕಾಗಿ ಜಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ ಇವರು ಮಂಜೂರಾತಿಗಾಗಿ 
ಪ್ರಸ್ಲಾವನೆಯನ್ನು ಸರ್ಕಾರಕ್ಷೆ ಸಣ್ಲಿಸಿರುವುದು ನಿಜವೇ: 


ಆ) 


ಸ್ಥೌಸಿದ್ದಾ`ಸಂವಂಧ ತಣೆದುಕೊಂಡ 
ಕ್ರಮಗಳೇನು: 


ಸರ್ಕಾರಡ ಪೆತ್ತ ಸಂಖ್ಯೆ: ಕಂಇ'46 ಎಲ್‌ಹಸ 2ರ2ರ, ಔನಾಂಕ:; 
೦6.೦1೭2೦2೭1 ರಂತೆ ದಾವಣಗೆರೆ ಜಲ್ಲೆ, ದಾವಣಗೆರೆ ತಾಲ್ಲೂಕು, 
ಕಸಬಾ ಹೋಬಳ, ಶಾಮನೂರು ಗ್ರಾಮದ ಸ.ನಂ.97ರಳ್ಲ 4-31 
ಎಕರೆ ಜಮೀನನ್ನು ಜಲ್ಲಾ ಮಟ್ಟದ ಅಧಿಕಾರಿಗಳಾದ ಜಲ್ಲಾಧಿಕಾರಿ, 
ಅಪರ ಜಲ್ಲಾಧಿಕಾರಿ, ಜಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿ, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಪೊಲೀಸ್‌ ಉಪಮಹಾನಿರ್ದೇಶಕರು 
ಇವರುಗಳ ವಸತಿ ಗೃಹದ ಉದ್ದೇಶಕ್ಷಾಗಿ ಕರ್ನಾಟಕ ಭೂ 
ಕಂದಾಯ ಕಾ 1964ರ ಕಲಂ.71ರಡಿ ಕಾಂಬ್ದರಿಸಲು 
ಸರ್ಕಾರದ ಪೂರ್ವಾನುಮೋದನೆ ನೀಡಲಾಗಿರುತ್ತದೆ. 


ಇ) 


ನ್ಯಾಯಾಲಯವು `ಈ ಹಂಡೆ ಸದರ 
ರ್‌ ಲಯಕ್ಕೆ ಸೇರಿದ ಜಮೀನನ್ನು ಮಂಜೂರು 
ಮಾಡದಂತೆ ಆದೇಶಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಜಲ್ಲಾಶಕಾರಿ, "ದಾವಣಗರ ೬ಲ್ಲ ಇವರು ದನಾಂಕ 
27.07.2೦೭೦ರ ಪತ್ತದಲ್ಲ ದಾವಣಗೆರೆ ತಾಲ್ಲೂಕು. ಕಸಬಾ 
ಹೋಬಳ, ಶಾಮನೂರು ಗ್ರಾಪುದ ಸ.ನಂ.೨7ರಣ್ಣ್ಲ 4-3! ಎಕರೆ 
ಜಮೀನನ್ನು ಜಲ್ಲಾ ಮಟ್ಟದ ಅಧಿಕಾರಿಗಳಗೆ ವಸತಿ ಗೈಹಕ್ಗಾಗಿ 


ಈ) 


ಹಾಗಿದ್ದರೂ.” ಮತ್ತೊಮ್ಮೆ `` ಮಂಜೂರಾತಿಗಾಗ 
ಪ್ರಸ್ತಾವನೆಯನ್ನು .ಸಲ್ಲಸಿರುವುದರ ಔಚತ್ಯವೇನು? 
(ಸಂಪೂರ್ಣ ವಿವರ ನೀಡುವುದು) 


ಕಾಂಬ್ದರಿಸುವ ಬಗ್ಗೆ ಪ್ರಸ್ತಾವನೆ ಸಣ್ಲಸಿದ್ದು ಮಾನ್ಯ ಉ 
ನ್ಯಾಯಾಲಯದ ರಿಟ್‌ ಪಿಟಿಷನ್‌ ಸಂ:357೭6/19೦8 ರ ಆದೇಶ 
ದಿನಾಂಕ:೦6.೦8.1999 ಹಾಗೂ ರಿಟ್‌ ಅಪೀಲ್‌ 
ಸಂ:732೭9/1999 ರ ಆದೇಶ ದಿನಾಂಕಃ೦1.೦೭.೭೦೦೦ ಗೆಕನ್ನು 
ಜಲ್ಲಾಧಿಕಾರಿಗಳ ಪ್ರಸ್ತಾವನೆಯಲ್ಲ ತಿಆಪದ ಕಾರಣ 
ಜಲ್ಲಾಧಿಕಾರಿಗಳ ವರದಿಯಂತೆ ದಾವಣಗೆರೆ ತಾಲ್ಲೂಕು. ಕಸಬಾ 
ಹೋಬಳ, ಶಾಮನೂರು ಗ್ರಾಮದ ಸ.ನಂ.೨7ರಣ್ಣ 4-31 ಎಕರೆ 
ಜಮೀನನ್ನು ಜಲ್ಲಾ ಮಟ್ಟದ ಅಧಿಕಾರಿಗಳ ವಸತಿ ಗೃಹ 
ನಿರ್ಮಾಣಕ್ಕಾಗಿ ಕಾಂ್ದುರಿಸಿ, ಅನುಮೋದನೆ ಸೀಡಲಾಗಿದೆ. 


ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಟ್ಲ 
ಪ್ರಕರಣವನ್ನು ಪುನರ್‌ ಪರಿಕೀಆಸಿ, ಸಿಯಮಾನುಸಾರ ಅಗತ್ಯ 


ಸಂಖ್ಯೆ: ಆರ್‌ಡಿ 19 ಎಲ್‌ಜಸಿ 2೦೭1 


ಶ್ರಮ ಕೈಗೊಳ್ಳಲಾಗುವುದು. 
—_ 


ನ 
4 ಅಶೋಕ ಘ್‌ 
ಕಂದಾಯ ಸಚಿವರು 


